ಧಾರ್ಮಿಕ ಸೌಹಾರ್ದ | 


- ೋಕಾರಂಭದಲ್ಲಿ ಮಾನವರು ಒಂದೇ ಸಮುದಾಯಬವರಾಗಿದ್ದರು. 
ಅವರೆಲ್ಲರ ಧರ್ಮ ಒಂದೇ ಆಗಿತ್ತು. ಎಲ್ಲರೂ ಒಂದೇ ತಂದೆ - ತಾಯಿಯ ಸಂತಾನ. 
ಆದ್ದರಿಂದ ಮಾನವರೆಲ್ಲರೂ ಪರಸ್ಪರ ಸಹೋದರರು ಮತ್ತು ಸಮಾನರಾಗಿದ್ದಾರೆ. 
ಆದರೆ ಕಾಲ ಕ್ರಮೇಣ ಅವರೊಳಗೆ ಭಿನ್ನಮತಗಳುಂಟಾಗಿ ವಿವಿಧ ಜೀವನ ವಿಧಾನ 
ಗಳನ್ನು ಮಾಡಿಕೊಂಡರು. ಹೀಗೆ ಅನೇಕ ಮತಧರ್ಮಗಳು, ವಿಭಿನ್ನ ಸಂಸ್ಕೃತಿಗಳು, 
ಹುಟ್ಟಿಕೊಂಡವು. 

ಇನ್ಲಾಮ್‌ ಧರ್ಮವು ಮಾನವರೆಲ್ಲರನ್ನೂ ಸಮಾನರೆಂದು ಪರಿಗಣಿಸುತ್ತದೆ. 

i ಮಾನವರ ಮಧ್ಯೆ ವರ್ಣ, ವರ್ಗ, ಮೇಲು ಕೀಳು ಎಂಬ ತಾರತಮ್ಯವಿರಿಸುವುದಿಲ್ಲ. 
ಅದೇ ರೀತಿ ತನ್ನ ವಿಚಾರವನ್ನು ಯಾರ ಮೇಲೂ ಬಲವಂತವಾಗಿ ಹೇರುವುದಿಲ್ಲ. 
'ಧರ್ಮದಲ್ಲಿ ಬಲಾಶ್ಮಾರವಿಲ್ಲ' ಮತ್ತು 'ನಿಮ್ಮ ಧರ್ಮ ನಿಮಗೆ, ನನ್ನ ಧರ್ಮ ನನಗೆ" 
ಎಂದು ಸಾರಿ ಎಲ್ಲ ಮತ ಧರ್ಮದವರಿಗೂ ತಂತಮ್ಮ ಜೀವನ ಸಿದ್ಧಾಂತದಂತೆ: 
ಬದುಕುವ ಹಕ್ಕನ್ನು ಮಾನ್ಯ ಮಾಡುತ್ತದೆ. 

"ಮತ ಧರ್ಮಗಳ ಭಿನ್ನತೆಯು ಮಾನವರು ಸಹಬಾಳ್ವಿ ನಡೆಸುವುದಕ್ಕೆ ಎಂದೂ 
ಅಡ್ಲಿಯಾಗಿಲ್ಲ. ಪರಸ್ಪರ ಪ್ರೀತಿ - ಸೌಹಾರ್ದತೆ ತೋರಿ ಬಾಳುವುದರಿಂದ ಮತ್ತು 
ಪರಸ್ಪರರ ಧರ್ಮಗಳನ್ನು 'ಗೌರವಿಸುವುದರಿಂದೆ ಭೂಮುಖದ ಮೇಲೆ ಶಾಂತಿ 
ಸಮಾಧಾನ ನೆಲೆಸುತ್ತದೆ. ಈ ವಿಷಯಗಳನ್ನು ಪರಿಗಣಿಸದೆ ಸ್ವಾರ್ಥ ಹಿತಾಸಕ್ತಿಗಳಿಗಾಗಿ 

. ಕೆಲವರು ಜನರ ಮಧ್ಯ ದ್ವೇಷ, ಅಸೂಯೆ, ಜನಾಂಗ ಮೇಲ್ಮೆ ಇತ್ಯಾದಿಗಳನ್ನು ಬೆಳೆಸಿ 
ಪರಸ್ಪರ ಕಚ್ಚಾಡಿಸುತ್ತಾರೆ. ಇದರಿಂದ ಮನಸ್ಸುಗಳು ಒಡೆಯುತ್ತದೆ. ಆಶಾಂತಿ, ಗಲಭೆ, 
ಕ್ಲೋಚೆಗಳಿಗೆ ಅದು ಕಾರಣಮಾಗುತ್ತದೆ. ಇದನ್ನು ನೈಜ ಧರ್ಮ ವಿಶ್ವಾಸಿಗಳು ನಿರ್ಮೂಲನ 
ಮಾಡಬಹುದು. ಅದಕ್ಕಾಗಿ ಅಂತಹವರೆಲ್ಲರೂ ಒಟ್ಟಾಗಿ ಈ ಕೆಡುಕಿನ ವಿರುದ್ಧ 
ಹೋರಾಡಬೇಕಾಗಿದೆ. ۱ ۱ 

'ಧಾರ್ಮಿಕ ಸೌಹಾರ್ದ' ಎಂಬ ಈ ಕಿರು ಹೊತ್ತಿಗೆ ಪರಸ್ಪರ ಸೌಹಾರ್ದದಿಂದ 
ಬಾಳುವ ಸೂತ್ರಗಳನ್ನು ಕಲಿಸಿಕೊಡುತ್ತದೆ. ಇದರ ಅಧ್ಯಯನವು ಅದಕ್ಕೆ ಪ್ರೇರಣೆ 
ನೀಡಲೆಂದು ಹಾರೈಸುತ್ತೇವೆ. 

'ಜ. ಶಾಂತಿ ಪ್ರಕಾಶನ 


(CE) 


ಮಾವ tk ا‎ 5 
Te 9 7 
ಭಯೋತ್ಪಾದನೆ 
ವಿವಿಧತೆಯಲ್ಲಿ ಏಕತೆ ............ 0000007,ییی۱ی۶‎ 14 . 

14 رت SNR‏ اک ا سے ಒಂದೇ‏ - 
16 07070ایبیز مم سشإست 
ಧರ್ಮ ಸೂತ್ರಗಳು...... 0898111 Pos 16‏ 


ನೈಜನಮನಿಸ್ಟ ಪ س0ت‎ 19: 


10. 


ಮಾನವ: 


ಮಾನವನು ಈ ಪ್ರಪಂಚಕ್ಕೆ ಮಹಾ ಕೊಡುಗೆಯಾಗಿದ್ದಾನೆ. ಅದರೆ ಆತನು 
ತನ್ನ ಸ್ಥಾನಮಾನವನ್ನು ಸರಿಯಾಗಿ ಅರಿತಿಲ್ಲ. ತನ್ನ ಅಂತಿಮ ಪರಿಣಾಮದ ಬಗ್ಗೆ 
ಆತನು ನಿಪ್ಚಿಂತನಾಗಿದ್ದಾನೆ ಮಾನವನು ತನ್ನ ವಾಸ್ತ್ವ ವಿಕತೆಯನ್ನು ಅರಿತರೆ ಪುನಃ 
" ಯಶಸ್ಸಿನ ಹಾದಿಯಲ್ಲಿ ಸಾಗಬಲ್ಲನು. ಮಾನವಕುಲದ ಸುಧಾರಣೆಯಾಗಬಹುದು, 
' ಪಕ್ಕ: ಪಾತ, ದ್ವೇಷ,' ಹಗೆತನ ಮತ್ತು 'ಅಲ್ಪತನವನ್ನು ತೊರೆದರೆ ಆತ. ವಾಸ್ತವದಲ್ಲಿ 
ನೈಜ ಮಾನವನಾಗ ಹೊರಟಿದ್ದಾನೆಂದು ಗ್ರಹಿಸಬಹುದು, ತನ್ನ 'ಬದುಕಿನಲ್ಲಿ 
ಮಾನವೀಯತೆ, ಅನುಕಂಪ, ಪರಹಿತ ಚಿಂತನೆ, ಔದಾರ್ಯ ಮತ್ತು ಮನೋವೈಶಾಲ್ಕದ 
ಗುಣಗಳನ್ನು ಪ್ರದರ್ಶಿಸಲಾರಂಭಿಸಿದರೆ ಅದುವೇ ತನ್ನ ಯಶಸ್ಸಿನ ಮರ್ಮವೆಂದು 
ಆತನಿಗೆ ಮನವರಿಕೆಯಾಗಬಹುದು. 
ಈ ಜಗತ್ತಿನಲ್ಲಿ ಕನಿಕರ ತೋರುವುದು ಮತ್ತು ಸಮಾಜಸೇವೆ ಮಾಡುವದು 
. ಮಾನವರ ಕಡ್ಡಾಯ ಕರ್ತವ್ಯವಾಗಿದೆ. ಜನರೊಂದಿಗೆ ಉತ್ತಮ ಮಾತು ಮತ್ತು 
" ವರ್ತನೆಗಳಿಂದ ವ್ಯವಹರಿಸಬೇಕು. ಈ ಗುಣಗಳಿಲ್ಲದ ವ್ಯಕ್ತಿಗಳ ಹೃದಯವು 
ಕೆಡುಕುಗಳ ತಾಣವಾಗಿರುತ್ತದೆ: ಆತನು ದ್ವೇಷ ಮತ್ತು ಹಗೆತನದ ಅಡ್ಡಗೋಡೆಯನ್ನು 
ಕಟ್ಟುತ್ತಾನೆ. ರಕ್ತದ ಕೋಡಿ ಹರಿಸುತ್ತಾನೆ. ಅದರಿಂದಾಗಿ ಮಾನವರು 'ಪೀಡಿತರು 
ಮತ್ತು ಸಂತ್ರಸ್ತರಾಗುತ್ತಾರೆ. ಮನೆ ಕಟ್ಟಡಗಳು, ಆರಾಧನಾಲಯಗಳು ಮತ್ತು 
” ಆಸ್ಪತ್ರೆಗಳು ನಾಶವಾಗುತ್ತವೆ. ಮಹಿಳೆಯರು. ವಿಧವೆಯರಾಗುತ್ತಾರೆ. ಮಕ್ಕಳು ಅನಾಥ 
ರಾಗುತ್ತಾರೆ. ಗಲಭೆ ಹುಟ್ಟಿಸುವವರು ಮತ್ತು ಜನರನ್ನು ನೆಮ್ಮದಿಯಿಂದ ಬದುಕಲು 
ಬಿಡದವರು ವಾಸ್ತವದಲ್ಲಿ ಸ್ವಾರ್ಥಿಗಳಾಗಿರುತ್ತಾರೆ. 


6 . ಧಾರ್ಮಿಕ ಸೌಹಾರ್ದ 


adi 


ಮಾನವರ ಮಧ್ಯೆ ಸೌಹಾರ್ದ ಸಂಬಂಧ, ನಿಸ್ಫಹ ಸಹೋದರತೆ ಮತ್ತು 
- ಪರಸ್ಪರ ಹಿತಚಿಂತನೆಯಿರಬೇಕು. ಪ್ರತಿಯೊಂದು ಧರ್ಮವು ಮಾನವರು ಯಾವ 
ರೀತಿ ವರ್ತಿಸಬೇಕೆಂದು ಕಲಿಸುತ್ತದೆ. ಮೂಲಭೂತವಾಗಿ ನಾವೆಲ್ಲ ಒಂದೇ 
ತೆಂದೆ - ತಾಯಿಯ ಮಕ್ಕ رک‎ ನಮ್ಮದು ಸಹೋದರ ಸೆಂಬಂಧವಾಗಿದೆ. ات‎ ರಿಂದ 
ಪರಸ್ಪರ ಒಬ್ಬರು ಇನ್ನೊಬ್ಬರೊಂದಿಗೆ ಉತ್ತಮವಾಗಿ ವರ್ತಿಸುವುದು ಕಡ್ಡಾಯ. 
ಪರಸ ನರರ ಹಕ್ಕುಗಳಿಗೆ ಚ್ಯುತಿಯುಂಟಾಗಬಾರದು. ಈ ಸಂಬಂಧದ ಆಧಾರದಲ್ಲಿ 
ನೆರೆಹೊರೆಯವರು, ಅಪರಿಟತರು, ಗೆಳೆಯರು, ಪ್ರಯಾಣಿಕರು, ವ್ಯಾಪಾರಿಗಳು ಮತ್ತು 
ವಿವಿಧ ರಂಗೆಗಳಲ್ಲಿ ಕೆಲಸ ಮಾಡುವವರೊಂದಿಗೆ ' ಸದ್ವರ್ತನೆ ಮತ್ತು ಉತ್ತಮ 
ವ್ಯವಹಾರವೇ ಮಾನವೀಯತೆಯಾಗಿದೆ. 

ವಿವಿಧ ಕಾರಣಗಳಿಂದಾಗಿ ಎಲ್ಲ ' ಮಾನವರೂ ಒಂದೇ ದೃಷ್ಟಿ ್ಟಿಕೋನವನ್ನು 
ಹೊಂದಿರಲು ಸಾಧ್ಯವಿಲ್ಲ. ವೈಕ್ತಿ ಮತ್ತು ಜನಾಂಗಗಳ ಸ್ವಭಾವಗಳಲ್ಲಿರುವ ವೈವಿಧ್ಯತೆ 
ಯನ್ನು ಗಮನಿಸಿ ಎಲ್ಲರ ಭಾವನೆಗಳನ್ನು ವಿಶಾಲ ಮನಸ್ಸಿನಿಂದ ಗೌರವಿಸಬೇಕು. . 
ವಿಶ್ವಾಸ, ನಂಬಿಕೆಗಳ ವಿಷಯವೂ ಅಷ್ಟೇ. ಇದು ನಮ್ಮ ನೈತಿಕ ಕರ್ತವ್ಯ; ವಾಗಿದೆ. ' 
ವಿಶ್ವಾಸದ ವೈವಿಧ್ಯತೆಯ ಆಧಾರದಲ್ಲಿ ಮಾನವರು ಪರಸ್ಪರ ವೈರ ವಿದ್ವೇಷ, ಪಕ್ಷಪಾತ 
ವಿರಿಸಿಕೊಳ್ಳುವುದನ್ನು ಯಾವ ಧರ್ಮವೂ ಮೆಚ್ಚುವುದಿಲ್ಲ. ۰ 

ದೇವಾನುಗ್ರಹಗಳು ಎಲ್ಲ" ಮಾನವರ ಮೇಲೆಯೂ ಸಮಾನವಾಗಿ 
ವರ್ಷಿಸುತ್ತದೆ. ಇದರಲ್ಲಿ ಹಿಂದೂ ಮುಸ್ಲಿಮ್‌, ಕ್ರೈಸ್ತರೆಂಬ ಭೇದವಿಲ್ಲ. ಅವನು 
"ಪ್ರತಿಯೊಂದು ಜೀವಿಗೂ ಅದರ ಅವಶ್ಯಕ ವಸ್ತುಗಳನ್ನು ದಯಪಾಲಿಸುತ್ತಿದ್ದಾನೆ. 
ಹೀಗಿರುತ್ತಾ ನಮ್ಮ ವಿಶ್ವಾಸ-ನಂಬಿಕೆಗಳಿಗಿಂತ ಭಿನ್ನ ವಾಗಿರುವ ವ್ಯಕ್ತಿ ಮತ್ತು ಸಮಾಜ 
ವನ್ನು ದ್ವೇಷಿಸಿ ಅವರ ಮೇಲೆ ಹಂಗೆ ದೌರ್ಜನ್ನ ನು ಹೇಗೆ ತಾನೇ 
ಸರಿಯಾದೀತು? 

ಮಾನವರು ಕೂಡಿ ಬಾಳುವುದರಿಂದಲೇ ಸಾಮೂಹಿಕ ಜೀವನ ಅಸ್ತಿತ್ವಕ್ಕೆ 
" ಬರುತ್ತದೆ. ಸಂಬಂಧಗಳು ಸುದೃಢವಾಗುತ್ತವೆ. ಪ್ರೀತಿ ವಿಶ್ವಾಸಗಳು ಜೀವನದಲ್ಲಿ 
ಪ್ರತಿಬಿಂಬಿತವಾಗುತ್ತವೆ. ನ್ಯಾಯ- ನೀತಿ, ಔದಾರ್ಯದಿಂದ ಜನರಲ್ಲಿ ಮಾನವೀಯತೆ 
R ಬೆಳೆಯುತ್ತದೆ. ಮಾನವನ. ಪ್ರಗತಿಯು ಅದನ್ನೆ ٤ ಅವಲಂಬಿಸುತ್ತದೆ. ಅವನು 
ಉನ್ನತೋನ್ನತೆ ಯಶಸ್ಸಿಗೆ ತಲಪುತ್ತಾನೆ. 


ಧಾರ್ಮಿಕ ಸೌಹಾರ್ದ A 7 


ನಮ್ಮ ದೇಶ: 


"110 ಕೋಟಿ ಜನಸಂಖ್ಯೆಯಿರುವ ನಮ್ಮ ಈ ಭಾರತವು ಫ ಫಲ ಸಮೃದ್ಧವಾಗಿದೆ. 
ಬೆಟ್ಟಿ ಕಣಿವೆಗಳು ಇದರ ಸೌಂದರ್ಯವನ್ನು ಇಮ್ಮಡಿಗೊಳಿಸಿವೆ. ಹವಾಮಾನದ 
ಬದಲಾವಣೆಗಳಿಂದ ಅದರ ಬೆಳೆಗಳು ಕಂಗೊಳಿಸುತ್ತವೆ. ಅದರ ನದಿಗಳು ಲಕ್ಷಾವಧಿ 
وت‎ ಜಮೊನನ್ನು ಹಸಿರುಗೊಳಿಸುತ್ತಾ ಸಮುದ್ರವನ್ನು ಸೇರುತ್ತಿವೆ. ಇಲ್ಲಿ ರೈತನು" 
ಸೂರ್ಯೋದಯಕ್ಕಿಂತ ಮುಂಚೆಯೇ ಹೊಲದತ್ತ ಸಾಗುತ್ತಾನೆ. ಉದ್ಯಮಿಗಳು ತಮ್ಮ 
ವ್ಯಾಪಾರ ವಹಿವಾಟುಗಳ ಅಭಿವೃದ್ಧಿಯಲ್ಲಿ. ನಿರತರಾಗಿದ್ದಾರೆ. ಸಣ್ಣದೊಡ್ಡ 
ಉದ್ಯಮಿಗಳು, ಕಾರ್ಬಾನೆಗಳು ಪ್ರಗತಿಪಥದಲ್ಲಿ ಸಾಗುತ್ತಿವೆ. ಕೋಟಿಗಟ್ಟಲೆ 
ವಿದ್ಯಾರ್ಥಿ- ವಿದ್ಯಾರ್ಥಿನಿಯರು ಶಿಕ್ಷಣಾಲಯಗಳ ದಾರಿ ಹಿಡಿದಿದ್ದಾರೆ. ವಿವಿಧ 
ಧರ್ಮಗಳೆ ಅನುಯಾಯಿಗಳು ತಮ್ಮ ಸೃಷ್ಟಿಕರ್ತನ ಆರಾಧನೆ, ಕೀರ್ತನೆ 
ಉಪಾಸನೆಗಳಲ್ಲಿ ತಲ್ಲೀನರಾಗಿದ್ದಾರೆ. 

ಭಾರತವು ವಿವಿಧ ಧರ್ಮ ಮತ್ತು ಸಂಸ್ಕೃತಿಗಳ ನೆಲೆ ವೀಡಾಗಿವೆ. ಇಲ್ಲಿ ವಿವಿಧ 
“ಧರ್ಮಿಯರು ಒಟ್ಟೊಟ್ಟಿಗೆ ಜೀವಿಸುತ್ತಿದ್ದಾರೆ. ಪರಸ್ಪರ ನಿಕಟರಾಗಿದ್ದಾರೆ. ಹಿಂದೆ 
ಧರ್ಮಾನುಯಾಯಿಗಳು ಪ್ರೀತಿ - ಸೌಹಾರ್ದದಿಂದ ಬಾಳುತ್ತಿದ್ದರು. ಹಿಂದೂ- 
. ಮುಸ್ಲಿಮ್‌ ಕೇರಿಗಳಲ್ಲಿ ಪ್ರೀತಿಯ ಹೊನಲು ಹರಿಯುತ್ತಿತ್ತು. ' ಆದರೆ ಕ್ರಮೇಣ 
ವಿವಿಧ ಕಾರಣಗಳಿಂದಾಗಿ ಸಮಾಜದಲ್ಲಿ ಪಕ್ಷಪಾತ, ಸಂಕುಚಿತ ಮನೋಭಾವ" 
ಬೆಳೆಯುತ್ತಾ ಹೋಯಿತು. ಕೆಲವು ಬಾಹೈಶಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ವಿವಿಧ 
ಧರ್ಮೊಯರನ್ನು; ಹೊಡೆದಾಡಿಸಲು' ಪ್ರಯತ್ನಿ ಸಿದವು, ಪರಸ್ಪರ ತಪ್ಪು ತಿಳುವಳಿಕೆ 
ಗಳನ್ನು ವ್ಯಾಪಕಗೊಳಿಸುವ ಸ ಸಾಹಿತ್ಯ ಗಳನ್ನು ಬರೆಯಲಾಯಿತು. 

ನಮ್ಮ ದೇಶ ಸ್ವತಂತ್ರವಾದ ಬಳಿಕ ಹೊಸ ಭಾರತದ ನಿರ್ಮಾಣವೇ ನಮ್ಮ 
'ಮುಂದಿನ ಬಹುದೊಡ್ಡ ಸಮಸ್ಯೆಯಾಗಿತ್ತು. ವಿವಿಧ ಮತ-ಧರ್ಮಗಳ ಅನುಯಾಯಿ 
ಗಳಲ್ಲಿ ಪರಸ್ಪರ ನಂಬಿಕೆಯನ್ನು ಸುದೃಢಗೊಳಿಸಬೇಕಾಗಿತ್ತು. ಆದರೆ ವಿವಿಧ ಗುಂಪು 
ಗಳಾಗಿ ವಿಭಜಿಸಲ್ಪಟ್ಟು ಆ ವಾತಾವರಣವನ್ನು ಕೆಲವರು ತಮ್ಮ ದುರ್ಲಾಭಕ್ಕಾಗಿ. 
ಬಳೆಸಿದರು. ಅದಕ್ಕಾಗಿ ಅವರು ಕೋಮುವಾದಕ್ಕೆ ಪ್ರೋತ್ಸಾಹ ನೀಡಿದರು. 
ಇದರಿಂದಾಗಿ ಒಂದೆಡೆಯಲ್ಲಿ ನೈತಿಕ ಮೌಲ್ಮಗಳಿಗೆ ಹಾನಿಯಾಯಿತು. ಅವುಗಳನ್ನು 


8 ಧಾರ್ಮಿಕ ಸೌಹಾರ್ದ 


ಗೌರವಿಸುವ ಶಕ್ತಿಗಳನ್ನು ದುರ್ಬಲಗೊಳಿಸಲಾಯಿತು. ಇನ್ನೊಂದೆಡೆಯಲ್ಲಿ ಕೋಮು 
ವಾದಿಗಳು ಮತ್ತು ಭ್ರಷ್ಟಾಚಾರಿಗಳು ಪರಸ್ಪರ ಕೈಜೋಡಿಸಿದರು. ಧಾರ್ಮಿಕ 
"ಶಿಕ್ಷಣಗಳನ್ನು ಕಡೆಗಣಿಸಿ ಮಾನವರ ಮಧ್ಯೆ ಸಂಘರ್ಷದ ಬೀಜವನ್ನು ಬಿತ್ತಲಾಯಿತು. 
ಇದರಿಂದಾಗಿ ಸಾರ್ವಜನಿಕ ಜೀವನದಿಂದ ನೈತಿಕ ಮೌಲ್ಯಗಳು ಮಾಯವಾದುವ್ರ. 
ಜಾತ್ಯತೀತತೆಯ ತಪ್ಪು ವ್ಯಾಖ್ಮಾನವು ಧರ್ಮ ಮತ್ತು ಜೀವನವನ್ನು ಬೇರ್ಪಡಿಸಿತು. 
ಆದರೆ ಅಪರಾಧಿ ಶಕ್ತಿಗಳಿಗೆ ತಮ್ಮ ಆಟವಾಡುವ ಮುಕ್ತ ಅವಕಾಶ ದೊರೆಯಿತು. 
ಸ್ವಾತಂತ್ರ್ಯದ ಬಳಿಕ ಕಂಡ ಪ್ರಗತಿ, ಸುಭಿಕ್ಷೆ ಮತ್ತು ಉತ್ತಮ ಭವಿಷ್ಯದ 
ಕನಸು' ಸಾಕ್ಷಾತ್ಕಾರಗೊಂಡಿಲ್ಲ. ವಿಜ್ಞಾನ-ತಂತ್ರಜ್ಞಾನ ರಂಗಗಳಲ್ಲಿ ನಾವು ಅದ್ಭುತ. 
ಪ್ರಗತಿಯನ್ನು ಸಾಗಿಸಿದ್ದೇವೆ. ಆದರೆ ನೈಶಿಕವಾಗಿ ದೇಶವು ಪಾತಾಳಕ್ಕೆ ಸಾಗುತ್ತಿದೆ. 
ಪ್ರಾದೆಶಿಕತೆ, ಜಾತೀಯತೆ, ಭ್ರಷ್ಟಾಚಾರ, ಶೋಷಣೆ, ನಗ್ನತೆ, ಮದ್ಯಪಾನ, ಜೂಜಾಟ, 
ಮೈಗಳ್ಳತನ, ಮಾನವ ಹಕ್ಕುಗಳೆ ಉಲ್ಲಂಘನೆ, ಹಿಂಸೆ, ಗಲಚೆ, ಬಂಡಾಯ, ಕೊಲೆ; - 
ದರೋಡೆಯಂತಹೆ ಅಪರಾಧಗಳು ದಿನೇದಿನೇ ಹೆಚ್ಚುತ್ತಾ ಜೀವನದ ಎಲ್ಲ 
' ರಂಗಗಳಲ್ಲಿಯೂ ವ್ಯಾಪಿಸಿದೆ. 


ಧರ್ಮಗಳು - ۳ 
ನಾವು ಪ್ರಾಮಾಣಿಕವಾಗಿ ಧರ್ಮಗಳ ಅಧ್ಯಯನ ನಡೆಸಿದರೆ, ಮಾನವ 
ಜೀವನಕ್ಕೆ ಸಂಬಂಧಿಸಿದ ಮೂಲಭೂತ ಮೌಲ್ಯಗಳಲ್ಲಿ ಅವು ಸಮಾನ ಅಂಶಗಳನ್ನು 
ಹೊಂದಿವೆಯೆಂದು ವ್ಯಕ್ತವಾಗುತ್ತದೆ. ಉದಾ: 1. ಸತ್ಯಸಂಧತೆ, ನ್ಯಾಯನೀತಿ,. ವಚನ 
ಪಾಲನೆ. 2. ಕರುಣೆ, ಅನುಕಂಪ, ಔದಾರ್ಯ. 3. ಮನೋವೈಶಾಲ್ಯ, ಸಹನೆ, ಆತ್ಮ 
ನಿಯಂತ್ರಣ. 4. ಕರ್ತವ್ಯ ಪ್ರಜ್ಞೆ, ಅವಿರತ ಶ್ರಮ. 5. ಹೆತ್ತವರು, ಸಂಬಂಧಿಕರು 
ಮತ್ತು ನೆರೆಹೊರೆಯವರು ಹಾಗೂ ದುರ್ಬಲರೊಂದಿಗೆ ಉತ್ತಮ ವರ್ತನೆ. 
ನಮ್ಮ ಜೀವನವನ್ನು ಅಪರಾಧಗಳಿಂದ 'ಮುಕ್ತಗೊಳಿಸಬೇಕೆಂಬ ಶಿಕ್ಷಣವೂ 
ಧರ್ಮಗಳಿಂದ ದೊರೆಯುತ್ತದೆ. ಉದಾ: 1. ಸುಳ್ಳು, ವಂಚನೆ, ವಚನಭಂಗ. 
2. ಸ್ವಾರ್ಥ, ಕೋರ ಮನಸ್ಸು, ಸಂಕುಚಿತ ಮನೋಭಾವ. 3. ಒಡಕು, ಭಿನ್ನತೆ, 
£ ಅನ್ಯಾಯ, ಕ್ಲೋಭೆ.. 4. ಕಳ್ಳತನ, ಮೋಸ, ಲಂಚ, ದರೋಡೆ, ಕೊಲೆ, “ಬ್ರಷ್ಟಾಚಾರ, 
ಶೋಷಣೆ. 5. ಗಲಭೆ, ಮಾನಹರಣ, ಕೊಳ್ಳೆ ಇತ್ಯಾದಿ. 


ಧಾರ್ಮಿಕ ಸೌಹಾರ್ದ را‎ . 29. 
ಸತ್ಯಸಂಧ, ಸಚ್ಚರಿತ ಮತ್ತು ಮೃದು ಸ್ವಭಾವದ ಸೆಜ್ಜನರನ್ನು ಎಲ್ಲ 
ಧರ್ಮಗಳೂ ಇಷ್ಟಪಡುತ್ತವೆ. ವೈಕ್ತಿ ಮತ್ತು ಸಮಾಜದ ಈ ಸಾಮಾನ್ಯ ಮೌಲ್ಯಗಳು 
ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಈ ಕುರಿತು ಎಲ್ಲ ಧರ್ಮಗಳೂ ". 
ವಿಶಾಲ ದೃಷ್ಟಿಕೋನವನ್ನು ಹೊಂದಿವೆ. ಈ ಮೌಲ್ಯಗಳ ವಿಷಯದಲ್ಲಿ ಯಾವ 
ಧರ್ಮವೂ ತನ್ನವರು ಮತ್ತು ಇತರರು ಎಂಬ ಭೇದಭಾವವಿರಿಸುವುದಿಲ್ಲ. ನಿಮ್ಮ 
ಧರ್ಮದವರೊಂದಿಗೆ ಪ್ರೀತಿ, ಅನುಕಂಪ, ನ್ಯಾಯ ತೋರಿದಿ ಇತರರೊಂದಿಗೆ 
ಆನ್ಮಾಯ, ಅಕ್ರಮ, ನಿಷ್ಕರುಣೆ ಮತ್ತು ಹಗೆತನದೊಂದಿಗೈೆವರ್ತಿಸಿರಿ ಎಂದು ಯಾವ 
ಧರ್ಮವೂ ಕಲಿಸುವುದಿಲ್ಲ. ನಿಮ್ಮ ಪಕ್ಟದವರ ಜೀನ. ಸೊತ್ತು ಮತ್ತು ಮಾನ 
حول‎ ಇತರರೆ ಸೊತ್ತುಗಳನ್ನು ಕೊಳ್ಳಿ ಹೊಡೆಯಿರಿ. ಅವರ ಆಸ್ತಿಪಾಸ್ತಿಗಳಿಗೆ ಹಾನಿ 
ಮಾಡಿರಿ. ಅವರ ಮನೆಗಳಿಗೆ ಕಿಚ್ಚಡಿರಿ. ಅವರ ಯುವಕರು ಮತ್ತು ಮಕ್ಕಳನ್ನು 
ಕೊಲ್ಲಿರಿ. ಅವರ ಸ್ತ್ರೀಯರ ಮಾನಹರಣ ಮಾಡಿರಿ ಎಂದೂ ಅವು ಹೇಳುವುದಿಲ್ಲ. 
ಬದಲಾಗಿ ಧರ್ಮಗಳ ನಂಬಿಕೆಯ ಪ್ರಕಾರ, ಸಮಾನ ಮಾನವೀಯ ಮೌಲ್ಯಗಳಲ್ಲಿರುವ 
ಒಳಿತುಗಳು ಮಾನವನ ಶ್ರೇಷ್ಠತೆಯ ಮಾನದಂಡವಾಗಿದೆ. ಅವುಗಳಲ್ಲಿರುವ 
ಕೆಡುಕುಗಳು ಮಾನವ ನೀಚತೆಯ ಪ್ರತೀಕವಾಗಿದೆ. ಮಾನವನು ಈ: ಒಳ್ಳೆಯ 
ಕಾರ್ಯಗಳನ್ನು ಮಾಡಿ ಶ್ರೇಷ್ಮನೆನಸಿಕೊಳ್ಳುತ್ತಾನೆ. ಕೆಟ್ಟಕಾರ್ಯಗಳನ್ನು ಮಾಡುತ್ತಾ 
ನೀಚನಾಗುತ್ತಾನೆ. ಮುಕ್ತಿ ಮತ್ತು ಮೋಕ್ಸದ ಕಲ್ಪನೆಯು ಎಲ್ಲ ಧರ್ಮಗಳಲ್ಲಿಯೂ 
ಇದೆ. ಅದಕ್ಕೆ ನಿಬಂಧನೆಗಳನ್ನೂ ಇರಿಸಲಾಗಿದೆ. ಕೆಡುಕುಗಳಿಂದ ದೂರವಿರುವುದು 
ಮತ್ತು ಮೇಲೆ ಸೂಚಿಸಲಾಗಿರುವ ಒಳಿತುಗಳನ್ನು ಮಾಡುವುದು ಎಲ್ಲ ಮಾನವರ 
ಕರ್ತವ್ಯವಾಗಿದೆ. ಕುರ್‌ಆನ್‌ ಹೇಳುತ್ತದೆ: "ಸಂದೇಶವಾಹಕರೇ, ಒಳಿತು ಮತ್ತು 
ಕೆಡುಕು ಸರಿಸಮಾನವಲ್ಲ. ನೀವು ಕೆಡುಕನ್ನು ಅತ್ಯುತ್ತಮ ಒಳಿತಿನ ಮೂಲಕ 
ದೂರೀಕರಿಸಿರಿ: ನಿಮ್ಮೊಂದಿಗೆ ಹಗೆತನ ಕಟ್ಟಿ ಕೊಂಡವನು ನಿಮ್ಮ ಆಪ್ತೆ ಮಿತ್ರನಾಗಿ 
ಬಿಡುವುದನ್ನು ನೀವು ಕಾಣುವಿರಿ” § ' (41: 34) 
-ಎಲ್ಲ ಧರ್ಮಗಳೂ ಮಾನವ ಸೇವೆ ಮತ್ತು ಅವರೊಂದಿಗೆ ಉತ್ತಮ ವರ್ತನೆಗೆ 
ಬಹಳ ಮಹತ್ಯ ನೀಡಿವೆ. ಮಾನವರ ಸೇವೆಯನ್ನು ದೇವನ ಸೇವೆಯೆಂದು ಬಣ್ಣಿಸ 
ಅಗಿದೆ. ದೇವನ.ದಾಸರಿಗೆ ನೆರವಾಗುವುದು, ದೇವನನ್ನು ಸಂಪ್ರೀತಗೊಳಿಸುವ ಸೇವೆ 
ಯಾಗದೆ. ಪ್ರವಾದಿ ಮುಹಮ್ಮದ್‌(ಸ) ಹೇಳಿದರು, "ಭೂಮಿಯ ಮೇಲಿರುವವರ 


10 7 ಧಾರ್ಮಿಕ ಸೌಹಾರ್ದ 


ಮೇಲೆ ನೀವು ಕರುಣೆ. ತೋರಿರಿ. ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ 
ತೋರುವನು." 

ಭಾರತೀಯ ಸಮಾಜದಲ್ಲಿ ಧಾರ್ಮಿಕೆ ಬೇರುಗಳು ಬಲಿಷ್ಠ; "ج۸‎ ಅದನ್ನು 
ಬೆರಳೆಣಿಕೆಯಷ್ಟಿರುವ ಸಂಕುಚಿತ ಮನೋಭಾವದ ಗುಂಪುಗಳು ದುರ್ಬಲಗೊಳಿಸುವ 
ಕಾರ್ಯದಲ್ಲಿ ನಿರತವಾಗಿದೆ. ಮಾನವೀಯತೆಯೇ ಜನಸೇವೆಯ ಬುನಾದಿಯಾಗಿರ 
ಬೇಕು. ಮರ್ದಿತರು, ದುರ್ಬಲರು, ಅನಾಥರು, ರೋಗಿಗಳು, ಅಂಗವಿಕಲರು, 
 ಅಷೇಶ್ಲಿತರು, ನಿರ್ಗತಿಕರು ಮತ್ತು ಸರಕಷ್ಟ ಪೀಡಿತರಿಗೆ ಜಾತಿ ಮತ ಬೇದವಿಲ್ಲದೆ 
ನೆರವಾಗುವ ಸ್ಪೂರ್ತಿಯನ್ನು ಬೆಳೆಸಬೇಕು. 

ಪ್ರತಿಯೊಬ್ಬ ಪ್ರಜೆಗೂ ತಾನು ಮರನ ಧರ್ಮದಲ್ಲಿ ವಿಶ್ವಾಸವಿರಿಸುವ ಮತ್ತು, 
ಅದರ ವಿಧಿನಿಷೇಧಗಳನ್ನು ಪಾಲಿಸುವ ಸ್ವಾತಂತ್ರ್ಯವಿದೆ. ಅದಕ್ಕೆ ಯಾವುದೇ 
ಅಡಚಣೆಯಿಲ್ಲ. ಇಂದು ನಮ್ಮ ದೇಶವು ನೈತಿಕ ಅಧಃಪತನದ ಹಾದಿಯಲ್ಲಿ 
ವೇಗವಾಗಿ ಸಾಗುತ್ತಿದೆ. ಅಕ್ರಮ, ಅತ್ಕಾಚಾರ, ಮಾನವ ಜೀವಗಳ ಅಗೌರವ, 
ಹಕ್ಕುಗಳ ಕಬಳಿಕೆ ಮಾನವರಲ್ಲಿ ಅಂತರ ಸಾಮಾನ್ಯವಾಗಿದೆ. ಕೋಮುವಾದಿ 
ರಾಜಕೀಯ, ಸಮಾಜದ ಶಾಂತಿ ನೆಮ್ಮದಿಗೆಡಿಸುವ ಪ್ರಯತ್ನಗಳು, ಜನಸಾಮಾನ್ಯರ 
ಮೂಲಭೂತ ಬೇಡಿಕೆಗಳ ಬಗ್ಗೆ ಆಡಳಿತಗಾರರ ನಿರ್ಲಕ್ಷ, ಯುವಜನಾಂಗದ 
ಪಥಭ್ರಷ್ಟಕೆ, ಮದ್ಯಪಾನ, ಲಾಟರಿ, .ಮಾದಕ ದ್ರವ್ಯಗಳ ಚಟ, ಅದರೊಂದಿಗೆ ಒಳಿತಿನ 
ಅಭಿವೃದ್ಧಿ ಮತ್ತು ಕೆಡುಕಿನ ನಿರ್ಮೂಲನದ ಬಗ್ಗೆ ಜನರ ನಿರಾಸಕ್ತಿ ಎಲ್ಲವೂ 
ಕಳವಳಕಾರಿಯಾಗಿದೆ. : 

ಈ ಶೋಚನೀಯ ಪರಿಸ್ಥಿತಿಯಲ್ಲಿ ಮಸ ಅನುಕಂಪವಿರುವ 
ಪ್ರತಿಯೊಬ್ಬ ನಾಗರಿಕನು ವ رق‎ ನೈ ತಿಕ ಸ್ವರೂಪವನ್ನು ಉಳಿಸಿ, ಸಮಾಜದಲ್ಲಿ 
ಶಾಂತಿ ಸ್ಥಾಪನೆಗಾಗಿ ಒಗ್ಗಟ್ಟಿನಿಂದ ಬೇಗ. ಸಮಾಜವನ್ನು ಅಭಿವೃದ್ದಿ 
ಪಥದಲ್ಲಿ ಸಾಗಿಸಲಿಕ್ಕಾಗಿ ಪ್ರತಿಯೊಬ್ಬರ ಪರಸ್ಪರ ಪ್ರೀತಿ, ಐಕ್ಕ ಮತ್ತು 
ಸಹೋದರತೆಯ ವಾತಾವರಣವನ್ನು ಬೆಳೆಸಬೇಕು. ಏವಿಧ ಭಾಷೆ ಮತ್ತು ಧರ್ಮ 
ಸಂಸ್ಕೃತಿಯ .ಜನರ ನೈತಿಕ ಉತ್ಪಾನಕ್ಕಾಗಿ ಮತ್ತು ಸಮಾಜವನ್ನು ಶಾಂತಿ, ಪ್ರೀತಿ, 
ಪ್ರಗತಿಯ ತಾಣವನ್ನಾಗಿ ಮಾಡಲು ಪ್ರಯತ್ನಿಸ ಬೇಕು. ಇದು ಎಲ್ಲರ ಧಾರ್ಮಿಕ 
ಕರ್ತವ್ಯವೂ ಆಗಿದೆ. 


ಧಾರ್ಮಿಕ ಸೌಹಾರ್ದ 11 


ಯ 


ಕೋಮುವಾದ 

ನೂರು ಕೋಟಿಗಿಂತ ಅಧಿಕ ಜನಸಂಖ್ಯೆಯಲ್ಲಿರುವ ಭಾರತದಲ್ಲಿ ಸಮಸ್ಯೆ 
ಗಳಿಗೇನೂ ಕೊರತೆಯಿಲ್ಲ. ಸಮಸ್ಯೆಗಳ ಸೃಷ್ಟಿಯಲ್ಲಿ ರಾಜಕಾರಣಿಗಳ ಪಾತ್ರವು ಬಹು 
ದೊಡ್ಡದು. ಪ್ರಸಕ್ತ ನಮ್ಮ ದೇಶವು ಎದುರಿಸುತ್ತಿರುವ ಬಹುದೊಡ್ಡ ಸಮಸ್ಥೆ ಕೋಮು 
ಪಕ್ಷಪಾತವಾಗಿದೆ. ಇದರಿಂದ ಭಾರತದ ಜಾತ್ಕತೀತ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ. 
ಗಂಡಾಂತರಕ್ಕೆ ಗುರಿಯಾಗಿದೆ. ಅದು ಇತರ ಸಾವಿರಾರು ಭಯಾನಕ ಸಮಸ್ಯೆಗಳಿಗೆ 
ಕಾರಣವಾಗುತ್ತಿದೆ. ಉದಾಹರಣೆಗೆ ಬಹುಧರ್ಮೊಯ ಸಮಾಜದಲ್ಲಿ ಪರಸ್ಪರ 
ಅಪನಂಬಿಕೆ ಮತ್ತು ಸಂಶಯಗಳು, ಪಕ್ಸಪಾತ, ವೈರವಿದ್ವೇಷ, ಹಿಂಸೆ, ಅಕ್ರಮ, 
ಕ್ಷೋಭೆ, ಜಗಳ ರಕ್ತಪಾತ್ತ ಅಶಾಂತಿ ಮತ್ತು ಅರಾಜಕತೆ ಮುಂತಾದ ಸಮಸ್ಯೆ 
ಗಳಿಂದಾಗಿ ದೇಶದ ಒಗ್ಗಟ್ಟು, ಐಕ್ಕ ಮತ್ತು ಭದ್ರತೆಗೆ ಭೀಕರ ಅಪಾಯವಿದೆ. 

ಧರ್ಮ ವಿಶ್ವಾಸಿಗಳು ಸಂಕುಚಿತ ಮನಸ್ಸಿನವರಾಗಬಾರದು. ಅಂಥವರು 
ಯಾವುದೇ ಧರ್ಮದ ಪ್ರತಿನಿಧಿಯಾಗಿರಲು ಸಾಧ್ಯವಿಲ್ಲ. ಮಾನವ ಜನಾಂಗವನ್ನು 
ಪ್ರಗತಿಪಥದತ್ತ ಸಾಗಿಸಲು ಮಾನವರಲ್ಲಿ ವಿಶಾಲ ಮನೋಭಾವವಿರಬೇಕಾದ 
ಅಗತ್ಯವಿದೆ. ಪಕ್ಸಪಾತ ಯಾರಲ್ಲಿ ಹುಟ್ಟುತ್ತದೋ ಅವರು ಹತಾಶರು ಮತ್ತು 
ಮಾನಸಿಕ ರೋಗಿಗಳಾಗುತ್ತಾರೆ. ಅವರು ಆತ್ಮವಿಶ್ವಾಸ ಕಳೆದುಕೊಂಡು ಕೋಮು: 
ವಾದದಲ್ಲಿ ವಿಲೀನರಾಗಿ ಬಿಡುತ್ತಾರೆ. ಅವರು ಯಾವಾಗಲೂ ತಮ್ಮ ಕೋಮಿನ 
ಬಗ್ಗೆ ಮಾತ್ರ ಆಲೋಚಿಸುತ್ತಾರೆ. ಜನರು ಪರಸ್ಪರ ಗೌರವಿಸದಿದ್ದರೆ ಜಗತ್ತಿನ 
ಯಾವುದೇ ರಂಗದಲ್ಲಿ ಅವರ ಶಕ್ತಿ ಸಾಮರ್ಥ್ಯಗಳು ಪ್ರಯೋಜನಕ್ಕೆ ಬರಲಾರವು. 
ಅದು ದೇಶದ ಅಭಿವೃದ್ಧಿಗೆ ಬಹುದೊಡ್ಡ ಅಡ್ಡಿಯಾಗಿದೆ. ಆದು ಮಾನವರ ಮಧ್ಯೆ 
ಸಂಘರ್ಷಕ್ಕೆ ಅವಕಾಶ ನೀಡುತ್ತದೆ. ಆದರಿಂದ ಮಾನವನು ಮಹಾ ದುರಂತಕ್ಕೆ 
ಬಲಿಯಾಗುತ್ತಾನೆ. - Ki 

"ಓರ್ವರು ಪ್ರವಾದಿಯವರೊಡನೆ(ಸ) ಕೇಳಿದರು ಓರ್ವನು ತನ್ನವರನ್ನು 
ಪ್ರೀತಿಸಿದರೆ ಅಡು ಕೋಮು ಪಕ್ಸೆಪಾತವಾಗುವುದೇ?" ಪ್ರವಾದಿವರ್ಯರು(ಸ) 
' ಹೇಳಿದರು: "ಇಲ್ಲ, ಅದು ಪಕ್ಸಪಾತವಲ್ಲ. ಕೋಮು ಪಕ್ಸಪಾತವೆಂದರೆ ಓರ್ವನು 
ತನ್ನವರಿಗೆ ಅವರ ಅಕ್ರಮ ಕಾರ್ಯಗಳಲ್ಲೂ ನೆರವಾಗುವುದಾಗಿದೆ." 


12 - ಧಾರ್ಮಿಕ ಸೌಹಾರ್ದ 


ಮಾನವ ಪ್ರಾಣವನ್ನು ಇಸ್ಲಾಮ್‌ ಅತ್ಕಧಿಕ ಪವಿತ್ರವೆಂದು ಪರಿಗಣಿಸುತ್ತದೆ. 

ನ್ಯಾ ಯೋಚಿತ ಕಾರಣವಿಲ್ಲದೆ ಯಾರ ಪ್ರಾಣ ಹರಣವನ್ನೂ ಅದು ಸಮ್ಮತಿಸುವುದಿಲ್ಲ. 
- "ಒಬ್ಬ ಮಾನವನ ಕೊಲೆಯ ಬದಲಿಗೆ ಅಥವಾ ಭೂಮಿಯಲ್ಲಿ ಕ್ಷೋಭೆಯುಂಟು 
ಮಾಡುವ ಕಾರಣಕ್ಕಾಗಿ ಹೊರತು ಯಾರಾದರೂ ಒಬ್ಬ ಮಾನವನನ್ನು ವಧಿಸಿದರೆ 
ಅವನು ಅಖಿಲ ಮಾನವಕುಲವನ್ನೇ ವಧಿಸಿದಂತೆ ಮತ್ತು ಒಬ್ಬನು ಇನ್ನೊಬ್ಬನಿಗೆ 
ಜೀವದಾನ ಮಾಡಿದರೆ ಅವನು ಅಖಿಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ 
(ಪವಿತ್ರ ಕುರ್‌ಆನ್‌, 5:32) 
"ಓ ಸತ್ಯವಿಶ್ವಾಸಿಗಳ ನೀವು ಅಲ್ಲಾ; ಹನಿಗಾಗಿ ಸತ್ಯದಲ್ಲೇ ನೆಲೆನಿಲ್ಲುವವರೂ 
ನ್ಯಾಯದ ಸಾಕ್ಸವಹಿಸುವವರೂ ಆಗಿರಿ. ಒಂದು ವಿಭಾಗದ ಮೇಲಿನ ದ್ವೇಷವು 
ನಿಮ್ಮನ್ನು ನ್ಯಾಯದಿಂದ ವಿಮುಖರಾಗುವಷ್ಟು ರೇಗಿಸದಿರಲಿ. ನಾಯ ಪಾಲಿಸಿರಿ. 

ಇದು ದೇವಭಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ.” (ಪವಿತ್ರ ಕುರ್‌ಆನ್‌, 5:8) 

ಈ ಸಂಕುಚಿತ ಕೋಮು ಪಕ್ಷಪಾತದ ಭೀಕರ ಅಪಾಯದಿಂದ ದೇಶದ ರಕ್ಷಣೆ 
ಅತ್ಮವಶ್ಯಕವಾಗಿದೆ. ಅದು ಪ್ರತಿಯೊಬ್ಬ ದೇಶಪ್ರೇಮಿಯ ಕರ್ತವ್ಯವೂ ಆಗಿದೆ. 

ತಂತಮ್ಮ ಶಕ್ತಿ ಸಾಮರ್ಥ್ಯ ಮೆತ್ತು ಪದವಿಗನುಸಾರವಾಗಿ ಪ್ರತಿಯೊಬ್ಬ ಪೌರನು ಈ 

ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ: 

«1: ಪರಸ್ಪರ ನಂಬಿಕೆ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಗೌರವ -- 
ಬೆಳೆಸಬೇಕು. ಹಾಗೆಯೇ ಪರಸ್ಪರ ಭ್ರಾತೃತ್ವ ಭಾವನೆಯನ್ನು ವ್ಯಾಪಕ 
ಗೊಳಿಸಲು ಪ್ರಯತ್ನಿಸಬೇಕು. 

2. ರಾಜಕೀಯ ಪಕ್ಷಗಳು ಮತ್ತು ಮುಖಂಡರು ದೇಶ ಮತ್ತು ಪ್ರಜೆಗಳ ಹಿಕ್ಕೆ 

ತಮ್ಮ ವೈಯಕ್ತಿಕ ಮತ್ತು ಪಕ್ಷದ ಹಿತಕ್ಕಿಂತ ಆದ್ಯತೆ ನೀಡಬೇಕು. ದೇಶವನ್ನು 

ಪಣಕ್ಕಿಡುವ ಓಟು ಬ್ಯಾಂಕಿನ ವಿನಾಶಕಾರಿ ರಾಜಕೀಯ ಆಟದಿಂದ 
ದೂರ ಉಳಿಯಬೇಕು. 

3. ಕೋಮುವಾದೀ ವ್ಯಕ್ತಿ, ರಾಜಕೀಯ ಪಕ್ಷ ಮತ್ತು ಅಂತಹ ಸಂಘ ಸಂಸ್ಥೆ 

-, ಗಳನ್ನು ಸರ್ವಥಾ ಬೆಂಬಲಿಸಬಾರದು. 

4. ಕೋಮುವಾದವು دہ‎ ದೇಶಕ್ಕೆ ಮಾರಕವೆಂದು ತಿಳಿದು ಆ ಬಗ್ಗೆ ಜನ 
'ಜಾಗೃತಿ ಮೂಡಿಸಲು ಪ್ರಯತ್ನಿ ಸಬೇಕು. 


ಧಾರ್ಮಿಕ ಸೌಹಾರ್ದ 13 
5. ಶಿಕ್ಷಣ ಮಾಧ್ಯಮದ ಮೂಲಕ ಹೊಸ ಪೀಳಿಗೆಯ ಮನಸ್ಸನ್ನು ಪರಸ್ಪರ 
ತಪ್ಪುಕಲ್ಪನೆ, ದ್ವೇಷ.ಮತ್ತು ಪಕ್ಸಪಾತಗಳಿಂದ ಮುಕ್ತಗೊಳಿಸಬೇಕು. 
ಪಠ್ಯಪುಸ್ತಕ ಮತ್ತು ಇತಿಹಾಸವನ್ನು ಕೋಮು ವಿಷದಿಂದ ಮುಕ್ತಗೊಳಿಸಲು 
ಪ್ರಯತ್ನಿಸಬೇಕು. 


ಭಯೋತ್ಪಾದನೆ 


ಇಂದು ಸಮೂಹ ಮಾಧ್ಯಮಗಳು ಭಯೋತ್ಪಾದನೆ: ಎಂಬ ಪದವನ್ನು 
ವ್ಯಾಪಕವಾಗಿ ಬಳಸುತ್ತಿವೆ. ಕೆಲವು ದೇಶಗಳು, ಅಲ್ಲಿನ ಆಡಳಿತಗಾರರು ಮತ್ತು 
ರಾಜಕೀಯ ಮುಂದಾಳುಗಳು ಧರ್ಮದ ಬಗ್ಗೆ ಜನರಲ್ಲಿ ದ್ವೇಷ ಭಾವನೆ ಹುಟ್ಟಿಸುವ 
ಸಲುವಾಗಿ ಈ ಪದವನ್ನು ನಿರ್ದಿಷ್ಟ ಧರ್ಮದೊಂದಿಗೆ ಜೋಡಿಸುತ್ತಿ ದ್ದಾರೆ. 
ಭಯೋತ್ಪಾದನೆಯು ಅನೈತಿಕ ಮತ್ತು ಅಮಾನವೀಯನೆಂಬುದರಲ್ಲಿ "ಯಾವುದೇ 
ಸಂದೇಹವಿಲ್ಲ. ಮಾನವ ಆತ್ಮಸಾಕ್ಟಿಯು ಅದನ್ನು ಎಂದಿಗೂ ಸಹಿಸಲಾರದು. ا‎ 
ನಾಗರಿಕ ಸಮಾಜವು ಈ ಅಕ್ರಮ ಹಿಂಸೆಗೆ ಅನುಮತಿ: ನೀಡಲಾರದು. ಏಕೆಂದರೆ 
ಅದು ಮಾನವಕುಲವನ್ನು ವಾಗರಿಕತೆಯಿಂದ یھ‎ ಶಾಚಿಕತೆಯೆಡೆಗೆ ಸಾಗಿಸುವುದಕ್ಕೆ 
ಸಮಾನವಾಗಿದೆ. ಈ ರೀತಿಯ ಪೈಶಾಚಿಕತೆ ಮತ್ತು ಕ್ರೌರ್ಯವನ್ನು ಧರ್ಮವು ಎಂದೂ 
ಸಮರ್ಥಿಸುವುದಿಲ್ಲ. ಭೆಯೋತ್ಸಾದನೆ ಮತ್ತು ಧರ್ಮ ಎಂದೂ ಒಂದೆಡೆ,ಸೇರಲಾರವು. 

ಇಸ್ಲಾಮ್‌, ಹಿಂಸೆ ಮತ್ತು ಗಲಭೆಯನ್ನು ಎಂದೂ ಸಹಿಸುವುದಿಲ್ಲ. ಇತರ 
ಧರ್ಮಗಳೂ ಅಷ್ಟೆ. ಆದರೆ ತಮ್ಮ ಸ್ವಾರ್ಥಸಾಧನೆಗಾಗಿ ಭಯೋತ್ಪಾದನೆಯನ್ನು ಹುಟ್ಟು 
ಹಾಕುವವರಿಗೆ ಅವರು ಯಾವುದೇ ಕುಟುಂಬ, ಗೋತ್ರ, ಜನಾಂಗಕ್ಕೆ ಸೇರಿದವ 
ರಾಗಿದ್ದರೊ ಯಾವುದೇ ಧರ್ಮದೊಂದಿಗೆ وس‎ ವಾಸ ಸ್ರವದಲ್ಲಿ 
ಅವರು ಧರ್ಮದ್ರೋಹಿಗಳಾಗಿದ್ದಾ: ರೆ. 

ಶಾಂತಿ ವಿರೋಧಿಗಳು ಭೆಯೋತ್ಪಾ! ದನೆಯ ತೆರೆಮರೆಯಲ್ಲಿ ಮಾನವ ಮನಸ್ಸು 
ಗಳನ್ನು ಒಡೆಯುತ್ತಿದ್ದಾರೆ. ಅವರು ಪರಸ್ಪರ ಪ್ರೀತಿ ಸೆ ಸೌಹಾರ್ದವನ್ನು ಮುರಿಯುತ್ತಿ 
ದ್ದಾರೆ. ನೈಜ ಧರ್ಮವಿಶ್ವಾಸಿಗಳು ಅವರ ಬಗ್ಗೆ ಜಾಗೃತರಾಗಿರಬೇಕು: ವಿವಿಧ ಧಾರ್ಮಿಕ 
ನಾಯಕರು ಪರಸ್ಪರ ಒಟ್ಟು ಸೇರಿ ಯುವಜನರ ವೈಚಾರಿಕ ಮತ್ತು ಬೌದ್ದಿಕ 
ತರಬೇತಿಯ ಕಡೆಗೆ ಗಮನ ಹರಿಸಬೇಕು. 


14 : ಧಾರ್ಮಿಕ ಸೌಹಾರ್ದ 


a 


ವಿವಿಧತೆಯಲ್ಲಿ ಏಕತೆ 


ಆಧುನಿಕ ಜಗತ್ತಿನಲ್ಲಿ ದೇಶ, ಭಾಷೆ, ವರ್ಗ, ವರ್ಣಗಳೇ ಬಹುಮಂದಿಯ 
ದೇವರಾಗಿವೆ. ಅದಕ್ಕಾಗಿ ಸಾಯುವವರಿದ್ದಾರೆ. ಅವು ಮಾನವೀಯ ಸಂಬಂಧದ 
ಮೂಲಾಭಧಾರವಾಗಿ ಮಾರ್ಪಟ್ಟಿವೆ. 'ಸಮಕಾಲೀನ ಜಗತಿ ತ್ರಿನಲ್ಲಿ ತಾಂಡವವಾಡುತ್ತಿರುವ 
"ಬಹುತೇಕ ಗಲಭೆ, ಗೊಂದಲ, ಕೊಲೆ, ಸುಲಿಗೆ ಮತ್ತು ಯುದ್ಧಗಳಿಗೆ ದೇಶ, ವರ್ಣ, 
ವರ್ಗ ಪಕ್ಷಪಾತವೇ ಪ್ರಧಾನ ಕಾರಣವಾಗಿದೆ. ಎರಡು ಜಾಗತಿಕ ಯುದ್ದ 190 
ಸೇರಿದಂತೆ 21ನೆಯ ಶತಮಾನದಲ್ಲಿ ನಡೆಯುತಿ ಶ್ರಿರುವ ಹೆಚ್ಚಿನೆಲ್ಲ ಸಂಘರ್ಷಗಳು 
ಅದಕ್ಕೆ ಸಾಕ್ಷಿಯಾಗಿವೆ. ನಮ್ಮ ರಾಷ್ಟ್ರದಲ್ಲಿ ಸಹಸ್ರಾರು ಮಂದಿ ಪ್ರಾದೇಶಿಕ 
ಭಾವಾವೇಶಗಳಿಂದ ಶೌರ್ಯ 'ಪ್ರದರ್ಶಿಸುತ್ತಿದ್ದಾರೆ. ಭಾಷಾ ಗಲಭೆಗಳಲ್ಲಿ ಅನೇಕ 
ಮಂದಿ ಹತರಾಗಿದ್ದಾರೆ. ವರ್ಗ ಮತ್ತು ಜಾತಿ ಸಂಘರ್ಷಗಳ ಅವಸ್ಥೆ ನ್ಲೆಯೂ ಅಷ್ಟೆ. 
ಜಗತ್ತು ಎಲ್ಲೆಡೆ ಇಂಥ ಸಂಕುಚಿತ ಚಿಂತನೆಗಳಿಗೆ ಅಧೀನವಾಗಿವೆ. ಈ ವಿಷಯದಲ್ಲಿ 
ಬಂಡವಾಳಶಾಹಿ ಮತ್ತು ಸಮಾಜವಾದೀ ಸಮೂಹೆಗಳೂ × ಸಮಾನವಾಗಿವೆ. 

ವಸ್ತುತಃ ಮಾನವನಿಗೆ ತನ್ನ ವರ್ಗ, ವರ್ಣ, ವಂಶ, ಭಾಷೆಗಳ ಆಯ್ಕೆಯಲ್ಲಿ ' 
ಯಾವ ಪಾತ್ರವೂ ಇಲ್ಲ. ಅವು ದೇವ ನಿರ್ಣಿತ. ತಮ್ಮ ಮೈ ಬಣ್ಣ, ಹುಟ್ಟು ಮತ್ತು. 
ಕುಟುಂಬವನ್ನು ನಿರ್ಣಯಿಸಲು ಯಾರಿರಿದಲೂ ಸಾಧ್ಯವಿಲ್ಲ. ಆದ್ದರಿಂದ ಅಂತಹ 
ವೈವಿಧ್ಯತೆಗಳನ್ನು ಮಾನವೀಯ ಶ್ರೇಷ್ಠತೆಯಾಗಿ ಅಂಗೀಕರಿಸುವುದು ಮೌಢ್ಯವಾಗಿದೆ. 
ವರ್ಗ, ವರ್ಣ, ಜಾತಿ, ದೇಶ ವೈವಿಧ್ಯತೆಗಳನ್ನು ಮಾನವೀಯ ಸಂಬಂಧದ 
ಆಧಾರವಾಗಿ: ಬಳಸುವುದು ಕ್ರೌರ್ಯ ಮತ್ತು ದ್ರೋಹವಾಗಿದೆ. ಆದ್ದರಿಂದ 
ಅವುಗಳನ್ನು ಸ್ನೇಹ-ಸೌಹಾರ್ದ ಮತ್ತು ವೈರ ವಿದೆ €ಷಗಳ ಮಾಪಕವಾಗಿ ಅಂಗೀಕರಿಸ 
ಬಾರದು. ಬದಲಾಗಿ ವ್ಯಕ್ತಿ ಮತ್ತು ಸಮಾಜಗಳು ಸ್ವಯಲ ಆಯ್ಕೆ ಮಾಡಬಹುದಾದ 
ತತ್ವ ಸಿದ್ದಾ ೦ತ, ನಂಬಿಕೆ ಮತ್ತು ವಿಶ್ವಾಸಗಳನ್ನು ಮಾನವೀಯ ಸಂಬಂಧದ 
ಬುನಾದಿಯಾಗಿ ಅಂಗೀಕರಿಸಬೇಕು. 


ಒಂದೇ ಜನತೆ 
ಇನ್ಹಾಮೊ ದೃಷ್ಟಿಕೋನದಂತೆ, ಮಾನವರೆಲ್ಲರ ಸೃಷ್ಟಿಕರ್ತ ಮತ್ತು ಸಂರಕ್ಷಕ 
ಒಬ್ಬನೇ: ಎಲ್ಲರೂ ಏಕದೇವನ ಸೃಷ್ಟಿಗಳು ಮತ್ತು ಕೇವಲ ಆತನ ದಾಸರಾಗಿದ್ದಾರೆ. 


ಧಾರ್ಮಿಕ ಸೌಹಾರ್ದ تی‎ 15 
ಧಾ پ-ڈلڈکھست تھد‎ 


'ಜನರೇ! ನಿಮ್ಮ ಪ್ರಭುವನ್ನು ಭಯಪಡಿರಿ. ಒಂದೇ ಆತ್ಮದಿಂದ ನಿಮ್ಮನ್ನು ಸಹಿಸಿ 
ಅದೇ ಆತ್ಮದಿಂದ ಅದರ ಜತೆಯನ್ನು ಸೃಷ್ಟಿಸಿ, ಅವೆರಡರಿಂದ ಹೇರಳ: ಸ್ತ್ರಿ 
ಪುರುಷರನ್ನು ಜಗತ್ತಿನಲ್ಲಿ ಹಬ್ಬಿಸಿದವನು ಆತನೇ 
ಸ (ಪವಿತ್ರ ಕುರ್‌ಆನ್‌, 4:1) 
"ಮಾನವರೇ" ನಿಮ್ಮನ್ನು ನಾವು ಒಂದು ಗಂಡು ಮತ್ತು ಹೆಣ್ಣಿನಿಂದ 
و‎ "ವೆ. ಅನಂತರ ನಿಮ್ಮನ್ನು ನಾವು ಸಮುದಾಯ ಮತ್ತು ಗೋತ್ರಗಳಾಗಿ 
ಮಾಡಿದೆವು. 'ನೀವು ಪರಸ್ಪರ ಗುರುತಿಸಲಿಕ್ಕಾಗಿ." 
(ಪವಿತ್ರ ಕುರ್‌ಆನ್‌, 49:13) 
ಆದ್ದರಿಂದ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಸಿಕ್ಸರು, ಕೆರಿಯರು, 
ಬಿಳಿಯರು, ಏಶ್ಯನರು, ಅಮೇರಿಕನರು ಎಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು, 
ಎಲ್ಲರೂ ದೇವನ ಅಶ್ರಿತರು. ಪೈಗಂಬರರು(ಸೆ) ಹೇಳಿದ್ದಾರೆ: ಸೃಷ್ಟಿಗಳೆಲ್ಲರೂ ದೇವನ " 
ಆಶ್ರಿತರು. ಆದ್ದರಿಂದ ಆತನ ಅಶಿತರಿಗ ನೆರವಾಗುವವರನ್ನು ಆತನು ಬಹಳವಾಗಿ 
ಪ್ರೀತಿಸುತ್ತಾನೆ. 
ವರ್ಗ, ವರ್ಣ, ದೇಶ, ಭಾಷೆ, ಕುಟುಂಬ, 27 ಜಾತಿ, ಸಮುದಾಯ 
ಇತ್ಯಾದಿಗಳನ್ನು” ಉಚ್ಚನೀಚತೆಯ ಮಾಪಕವೆಂದು ಪರಿಗಣಿಸುವ “ಹೀನಸ್ಥಿತಿಯನ್ನು 
ಇಸ್ಲಾಮ್‌ ವಿರೋಧಿಸುತ್ತದೆ. "ನಿಮ್ಮಲ್ಲಿ ಅತ್ಯಧಿಕ ಭಯಭಕ್ತಿಯುಳ್ಳವನೇ ದೇವನ 
ಬಳಿ ಅತ್ಯಂತ ಗೌರವಾರ್ಹನು." 
: (ಹವಿತ್ರ ಕುರ್‌ಆನ್‌, 49 :13) 
“ಯಾವನಾದರೂ ಅಣುಗಾತ್ರ ಒಳಿತು ಮಾಡಿದರೆ ಅದರ ಫಲವು ಆತನಿಗೆ 
ದೊರೆಯುವುದು. ಯಾವನಾದರೂ ಅಣುಗಾತ್ರ ಕೆಡುಕು ಮಾಡಿದರೂ ಅದರ ಫಲ 
ದೊರೆಯುವುದು." 
(ಪವಿತ್ರ ಕುರ್‌ಆನ್‌, 99: 7,8) 
ಪ್ರವಾದಿ(ಸ) ಹೇಳಿದ್ದಾರೆ; ಅರಬನಿಗೆ ಅರಬೇತರನಿಗಿಂತ ಬಿಳಿಯನಿಗೆ 
ಕರಿಯನಿಗಿಂತ'ಯಾವ ಶ್ರೇಷ್ಠತೆಯೂ ಇಲ್ಲ. ದೇವನ ಭಯಭಕ್ತಿಯ ಆಧಾರದಲ್ಲಿ 
ಹೊರತು. ೫ 


16 ۰ ಧಾರ್ಮಿಕ ಸೌಹಾರ್ಧ 


ಧರ್ಮ ಸಹಿಷ್ಣುತೆ 

ವಿಶ್ವಾಸವೇ- pf ವಿಶ್ವಾಸದಿಂದ ಕರ್ಮಗಳು ಹುಟ್ಟುತ್ತವೆ. 
ಹೃದಯವು ವಿಶ್ವಾಸದ ಮೂಲವಾಗಿದ್ದು “ಮನವರಿಕೆ ಮತ್ತು ಸಾಕ್ಸ್ಯಾಧಾರಿತ ಒಪ್ಪಿಗೆ 
ಯಿಂದ ಅದು 'ಹುಟ್ಟುತ್ತದೆ. ಬಲಾತ್ಕಾರ, ಪ್ರಲೋಭನೆ ಅಥವಾ ಚೆದರಿಕೆಗಳಿಂದ 
ಯಾವುದೇ ವಿಷಯದ ಕುರಿತು ಯಾರಲ್ಲಿಯೂ ವಿಶ್ವಾಸ ಹುಟ್ಟಿಸಲು ಸ ಸಾಧ್ಯವಿಲ್ಲ. 
ಅಂದರೆ ಯಾವುದಾದರೊಂದು ವಿಶಿಷ್ಟ ಧರ್ಮ, ವಿಶ್ವಾಸ ಅಥವಾ ಸಿದ್ಧಾಂತವನ್ನು: 
ಯಾವುದೇ ರೀತಿಯ ಒತ್ತಡದಿಂದ ಯಾರ ಹೃದಯದಲ್ಲಿಯೂ ನೆಲೆಯೂರಿಸಲು 
ಸಾಧ್ಯ ವಿಲ್ಲ. ಅಂಥ ಒತ್ತ ಡಗಳನ್ನು ನಿಷೇಧಿಸಬೇಕೆಂದು ಪ್ರವಾದಿಯವರಿಗೆ 
ಆದೇಶಿಸಲಾಗಿದೆ. 

"ಧರ್ಮದ ವಿಷಯದಲ್ಲಿ ಯಾವುದೇ ಒತ್ತಾಯ ಬಲಾತ್ಕಾರವಿಲ್ಲ." (2:256) 
ವಾಸ್ತವದಲ್ಲಿ ಯಾವುದೇ ವಿಚಾರವನ್ನು ಮಾನವನ ಮೇಲೆ ಬಲಾತ್ಕಾರವಾಗಿ ಹೇರಲು 
ಸಾಧ್ಯವೇ ಇಲ್ಲ. ರಟ್ಟೆ ಬಲದಿಂದ ಜನರನ್ನು ಮಣಿಸಬಹುದೇ ಹೊರತು ಅವರ 
ಮನಸ್ಸನ್ನು ಪರಿವರ್ತಿಸಲು ಮತ್ತು ಜಯಿಸಲು ಸಾಧ್ಯವೇ ಇಲ್ಲ. ಧರ್ಮದ ವೈಚಾರಿಕ ۔‎ 
ನೈತಿಕ ಮತ್ತು ಆಚಾರ ಪದ್ಧತಿಯನ್ನು ಯಾರ ಮೇಲೂ ಬಲಾತ್ಕಾರವಾಗಿ ಹೇರುವ 
ಪ್ರಶ್ನೆಯೇ ಇಲ್ಲ. 


ಧರ್ಮ ಸೂತ್ರಗಳು 

ಧರ್ಮ ಎಂದರೆ ಕೇವಲ ಆರಾಧನಾ ಕರ್ಮಗಳೆಂದು ಸಾಮಾನ್ಯವಾಗಿ ಭಾವಿಸ 
ಲಾಗುತ್ತದೆ. ವಾಸ್ತವದಲ್ಲಿ ಅದು ಸಂಪೂರ್ಣ ಜೀವನವನ್ನು ಆಧರಿಸಿದೆ. ಅದು 
ಜೀವನದ ಯಾವುದಾದರೂ ಒಂದು ಅಥವಾ ಕೆಲವು ಶಾಖೆಗಳಿಗೆ ಮಾತ್ರ 
ಸೀಮಿತವಾಗಿಲ್ಲ. ಸಂಪೂರ್ಣ ಜೀವನದಲ್ಲಿ "ವ್ಯಾಪಿಸಿದೆ. ಅದು ಆರಾಧನೆ ಮತ್ತು 
ನೈತಿಕತೆಯನ್ನು ಬೇರ್ಪಡಿಸುವುದಿಲ್ಲ. ಮುಹಮ್ಮದ್‌ ಪೈಗಂಬರರ ವಚನಗಳನ್ನು 
ನಿಷ್ಟಕ್ಷವಾಗಿ ಗಮನಿಸಿದರೆ ಈ ವಿಷಯ ಸ್ಪಷ್ಟವಾಗುತ್ತದೆ. ಅವರ ಈ ಕೆಳಗಿನ ಕೆಲವು 
ವಚನಗಳಿಂದ ಧರ್ಮವೇನೆಂದು ಅರ್ಥೈಸಬಹುದು. .. 

ಅ ಆಕ್ರಮ ದುಡಿಮೆಯಿಂದ ಬೆಳೆದ ದೇಹ ಸ್ವರ್ಗಕ್ಕೆ ಹೋಗಲಾರದು. 


ಧಾರ್ಮಿಕ ಸೌಹಾರ್ದ یس‎ 17 


“ನ್ಯಾಯೋಚಿತ ಸಂಪಾದನೆಯನ್ನು ಹುಡುಕುವುದೂ ಧಾರ್ಮಿಕ 
ಕರ್ತವ್ಯವಾಗಿದೆ. j Ce 
کو ود‎ ಮತ್ತು ಪ್ರಾಮಾಣಿಕತೆಯೊಂದಿಗೆ ವ್ಯಾಪಾರ ಮಾಡುವ 
ವ್ಯಾಪಾರಿಯು ನಿರ್ಣಾಯಕ ದಿನದಂದು ಪ್ರವಾದಿಗಳು, ಸತ್ಯಸಂಧರು 
ಮತ್ತು ಹುತಾತ್ಮರ ಸಾಲಿನಲ್ಲಿರುತ್ತಾನೆ. 
ಕ್ರಯ-ವಿಕ್ರಯ ಮತ್ತು ಅನ್ಯರಿಂದ ಹಕ್ಕುಗಳನ್ನು ವಸೂಲು ಮಾಡುವ 
ವಿಷಯದಲ್ಲಿ ಔದಾರ್ಯ ತೋರಿಸುವಾತನನ್ನು ದೇವನು ಅನುಗ್ರಹಿಸಲಿ. 
ಅ ನೆನಪಿರಲಿ. ಪ್ರಾಮಾಣಿಕತೆಯ ಗುಣವಿಲ್ಲದಿರುವವನಲ್ಲಿ ಸತ್ಯವಿಶ್ವಾಸವೂ 
ಇಲ್ಲ. ۱ ۰ 
ತನ್ನೆ ವಾಗ್ದಾನಗಳ ಪಾಲನೆ ಮಾಡದವನಿಗೆ ಧರ್ಮದಲ್ಲಿ ಯಾವುದೇ 
ರೀತಿಯ ಪಾಲಿಲ್ಲ. | 
ಕಪಟ ವಿಶ್ವಾಸಿಯ ಮೂರು ಲಕ್ಷಣಗಳಿವೆ. ಸುಳ್ಳು ಹೇಳುವುದು, 
ಅಮಾನತಿ,(ನ್ಯಾಸ)ನಲ್ಲಿ ವಂಚನೆ ಮಾಡುವುದು ಮತ್ತು ವಚನ 
ಪಾಲಿಸದಿರುವುದು. : 
و‎ ಮೋಸ ಮಾಡುವವನು ನಮ್ಮವನಲ್ಲ. ಮೋಸ ಮತ್ತು ವಂಚನೆ ನರಕಕ್ಕೆ 
ಸಾಗಿಸುತ್ತವೆ. 
ದೋಷವಿರುವ ಅಥವಾ ಕೆಟ್ಟ ವಸ್ತುಗಳನ್ನು ಮೋಸದಿಂದ ಇತರರಿಗೆ 
ಮಾರುವವನು ದೇವನ ಕ್ರೋಧಕ್ಕೆ ಪಾತ್ರವಾಗುತ್ತಾನೆ. 
ದೇವ ಭಯದಿಂದ ರೋದಿಸುವವನು ಎಂದೂ ನರಕಕ್ಕೆ ಹೋಗಲಾರ. 
ಸೃಷ್ಟಿಕರ್ತ ಮತ್ತು ನಿರ್ಣಾಯಕ ದಿನದ ಮೇಲೆ ವಿಶ್ವಾಸವಿರಿಸುವ 
ಯಾವನೂ ತನ್ನ ನೆರೆಯಾತನನ್ನು ಉಪದ್ರವಿಸಲಾರನು. 
ಅ . ನೆರಯಾತ ಹಸಿದಿರುವಾಗ' ಹೊಟ್ಟೆ ತುಂಬಾ ಊಟ ಮಾಡುವವನು 
ಸತ್ಮವಿಶ್ವಾಸಿಯಲ್ಲ. 


18 ಧಾರ್ಮಿಕ ಸೌಹಾರ್ದ 


Laced 


ಅ ಪಶ್ನಿಯರ ಹಕ್ಕುಗಳನ್ನು ಕೊಡುವ ನಿಟ್ಟಿನಲ್ಲಿ ಉತ್ತಮರಾದವರೇ ನಿಮ್ಮ 
ಪೈಕಿ ಅತ್ಯುತ್ತಮರು. 

ಅ ಮಹಿಳೆಯರೊಂದಿಗೆ ಸದ್ವ ರ್ತನೆ ಕೈಗೊಳ್ಳಬೇಕೆಂಬ ನನ್ನ ವಿಶೇಷ 
ಆದೇಶವನ್ನು ಸದಾ ನೆನಪಿನಲ್ಲಿಡಬೇಕು. 

ಅ ಸಚ್ಚಾರಿತ್ಯ್ಯವಂತರು ಮತ್ತು ಮನೆಯವರೊಂದಿಗೆ ಪ್ರೀತಿ ಹಾಗೂ 

- ಸಹಾನುಭೂತಿಯಿಂದ ವರ್ತಿಸುವವರೇ ನೈಜ ಧರ್ಮವಿಶ್ವಾಸಿಗಳು. 

೪ ಅನಾಥರ ಮೇಲ್ವಿಚಾರಣೆ ಮಾಡುವವರು ಸ್ವರ್ಗದಲ್ಲಿ ನನ್ನ ಸನಿಹ 
-ದಲ್ಲಿರುತ್ತಾರೆ. ۱ 

ಅ -ಹಸಿದವರಿಗೆ ಊಟದ ವ್ಯವಸ್ಥೆ ಮಾಡಿರಿ. ರೋಗಿಗಳ ಶುಶ್ರೂನೆ ಮಾಡಿರಿ. 
ಬಂಧಿತರಾದವರನ್ನು ಬಿಡಿಸಿರಿ. 

ಅ ಕಷ್ಟದಲ್ಲಿರುವವರಿಗೆ ನೆರವಾಗಿರಿ. ಪಥಭ್ರಷ್ಟರಿಗೆ ದಾರಿ ತೋರಿಸಿರಿ. 

ಅ ದೇಹ ಮತ್ತು ವಸ್ತ್ರದ ಪರಿಶುದ್ಧತೆಯು ವಿಶ್ವಾಸದ ಅರ್ಧಾಂಶವಾಗಿದೆ. 

ಅ ಯಾರಿಂದ ಜನರಿಗೆ ಸೊತ್ತು ವಿತ್ವ್ತಗಳ ಭೆಯವಿಲ್ಲವೋ ಅವನೇ ನೈಜ 
ವಿಶ್ವಾಸಿ. 

ಅ ನಿನಗಾಗಿ ಮೆಚ್ಚುವುದನ್ನೇ ನೀನು ಇತರರಿಗೂ ಮೆಚ್ಚಬೇಕು. ನಿನಗಾಗಿ 
ಇಷ್ಟೆಪಡದ್ದನ್ನು ಇತರರಿಗೂ ಇಷ್ಟಪಡಬಾರದು. 

೪ ನಾನು ಜನರ ಸಂಗಡ ಇದ್ದೇನೆ. ಅವರು ಒಳ್ಳೆಯಪರಾದರೆ ನಾನೂ - 
ಒಳ್ಳೆಯವನಾಗುತ್ತೇನೆ. ಅವರು ಕೆಟ್ಟರೆ ನಾನೂ ಕೆಡುತೆ ಶ್ರೇನೆಂದು ಹೇಳುವ 
ಸಂದರ್ಭ ಸಾಧಕನಾಗಬೇಡ. ಬದಲಾಗಿ, ಜನರು ಒಳ್ಳೆ تلود دحل‎ 
ಅವರ ಒಳಿತಿನಲ್ಲಿ ಭಾಗಿಯಾಗಲು, ಅವರು ಕೆಟ್ಟರೆ ಅವರ ಕೆಡುಕಿನಿಂದ 
ದೂರವಿರಲು ಸಿದ್ದನಾಗಬೇಕು. 

ಅ ಸತ್ಯವನ್ನೇ ನುಡಿಯರಿ. ಸತ್ಯಮಾರ್ಗದಲ್ಲೇ ನಡೆಯಿರಿ. ಸತ್ಯದ “ಧ್ವಜ 
ವಾಹಕರಾಗಿರಿ. 


ಧಾರ್ಮಿಕ ಸೌಹಾರ್ದ 19 
ಅ ತಮ್ಮವರು ಪರಕೀಯರು ಎಂಬ ಭೇದವಿಲ್ಲದೆ ಎಲ್ಲರೊಂದಿಗೂ ನ್ಯಾಯ 


ಪಾಲಿಸಿರಿ. 
ಆ ಎಲ್ಲರಹಕ್ಕುಗಳನ್ನು ನೀಡಿರಿ. ಎಲ್ಲರೊಡನೆಯೂ ಸದ್ವ್ಯವಹಾರ ಮಾಡಿರಿ. 
ನೈಜ ಧರ್ಮನಿಷ್ಠೆ 


ಭಾರತವು ವಿವಿಧ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಗಳಿಂದ ಸಮೃದ್ಧವಾದ 
ವರ್ಣಮಯ ರಾಷ್ಟ್ರವಾಗಿದೆ. ಹಾಗಿದ್ದರೂ ಬಹುತೇಕ ಮಂದಿ ಇತರ ಧರ್ಮಗಳ 
ಸತ್ಯಗಳನ್ನಂತಿರಲಿ, ತಮ್ಮದೇ ಧರ್ಮದ ಸೌಂದರ್ಯವನ್ನೂ ಸರಿಯಾಗಿ ತಿಳಿದಿಲ್ಲ 
ವೆಂಬುದು ವಾಸ್ತವಿಕತೆಯಾಗಿದೆ. ಧರ್ಮದ ಹೆಸರಲ್ಲಿ ಗಲಭೆ, ಘರ್ಷಣೆ, ಕೊಲೆ 
ಸುಲಿಗೆಗಳ ಪ್ರಮಾಣವು ನಿರಂತರ ಏರುತ್ತಿರುವುದಕ್ಕೂ ಅದೇ ಕಾರಣವಾಗಿದೆ. 
ಮನದಲ್ಲಿ ಉಜ್ವಲ ಬೆಳಕು ಬೀರಿ ಒಳಿತಿನ ವೃಂದಾವನವನ್ನು ಸೃಷ್ಟಿಸಬೇಕಾಗಿದ್ದ 
ಧರ್ಮವು ಕೇವಲ ಬಾಹ್ಯ ಆವೇಶಗಳಿಗೆ ಸೀಮಿತವಾಗಿರುವುದರಿಂದ ಉನ್ನತ ವ್ಯಕ್ತಿತ್ವ 
ಮತ್ತು ಸಾಮಾಜಿಕ ಜೀವನದ ನಿರ್ಮಾಣ ಅಸಾಧ್ಯವಾಗುತ್ತಿದೆ. ಆದ್ದರಿಂದ 
ಪ್ರತಿಯೊಬ್ಬ ಧರ್ಮವಿಶ್ವಾಸಿಯು ಮೊತ್ತಮೊದಲು ತನ್ನ ಧರ್ಮದ ಗಾಢ ಅಧ್ಯಯನ 
ನಡೆಸಬೇಕು. ಅನಂತರ ತಾನು `ಅಸ್ಕವೆಂದು ಭಾವಿಸುವ ಧರ್ಮವನ್ನೂ ಅದೇ ರೀತಿ 
ಕಲಿಯಬೇಕು. ಈ ಕುರಿತು ವಿವಿಧ ಧರ್ಮಿಯರು ಪರಸ್ಪರ ಸೌಹಾರ್ದ ವಾತಾವರಣ 
ದಲ್ಲಿ ಚರ್ಚಿಸಬೇಕು. ಆಗ ಹೃದಯಗಳು ಹತ್ತಿರವಾಗುವುದು. ಹಾಗಾದರೆ ಸಹಜ 
ವಾಗಿ ಆತನ ಸಂಶಯ, ಹಗೆತನ, ತಪ್ಪು ತಿಳುವಳಿಕೆ ಕರಗಿ ಹೋಗುತ್ತದೆ. ಅದಕ್ಕಾಗಿ 
ಅತ್ಯಧಿಕ ಅವಕಾಶಗಳನ್ನು ಒದಗಿಸುವುದೇ ಸಮಾಜ ಮತ್ತು ರಾಷ್ಟಕ್ಕೆ ನಾವು 
ಸಲ್ಲಿಸಬಹುದಾದ ಮಹಾ ಸೇವೆಯಾಗಿದೆ. 

ಎಲ್ಲ ಧರ್ಮಗಳಲ್ಲಿಯೂ ಶುದ್ಧ ಸ್ವಭಾವ ಮತ್ತು ಗ್ರಾಹಕ ಸ್ವಭಾವವನ್ನು 
ಬೆಳೆಸಿಕೊಂಡ ಅನುಯಾಯಿಗಳಿದ್ದಾರೆ. ಧರ್ಮವನ್ನು ಶುದ್ಧ ಸ್ವಭಾವದಲ್ಲಿ ಮೈಗೂಡಿಸಿ 
ಕೊಂಡವರ ಮಟ್ಟಿಗೆ ಧರ್ಮವು ವೈರಿಯ ತಾಣವಲ್ಲ. ಅದು ಪರಧರ್ಮದ ಸೌಂದರ್ಯ 
ಧಾರೆಯಾಗಿದೆ. ಅದೇ ವೇಳೆ ಅಧ್ಯಯನ ಮತ್ತು ಅನುಭವವು ಆತನನ್ನು ನಿರ್ದಿಷ್ಟ 
ಧರ್ಮದಲ್ಲಿ ವಿಶ್ವಾಸವಿರಿಸುವಂತೆ ಪ್ರೇರೇಪಿಸಿದೆ. ಪರಧರ್ಮದಲ್ಲಿ ವಿಶ್ವಾಸ ವಿರಿಸಿ 
ಅದರಂತೆ ಬಾಳುವ ಇತರರ ಹಕ್ಕುಗಳಿಗಾಗಿ ಆತನು ಜೀವನದಾದ್ಯಂತ ಹೋರಾಟ 


20 ಧಾರ್ಮಿಕ ಸೌಹಾರ್ದ 


ನಡೆಸುತ್ತಾನೆ. ಈ ರೀತಿ ಶುದ್ಧ ಸಂಸ್ಕೃತಿಗಳು ಬೆಳೆದು ಸಮೃದ್ಧಿಯುಂಟಾಗುತ್ತದೆ. 
ಢರ್ಮವು ಮಾನವನ ಅಂತರಂಗದಲ್ಲಿ ಸುಪ್ತವಾಗಿರುವ ಪ್ರಬಲ ಭಾವನೆಯೆಂದು 
ಮನಗಂಡ ಕೆಲವರು ಅದರ ದುರ್ಲಾಭ ಪಡೆಯುತ್ತಿದ್ದಾರೆ. ಅವರನ್ನು ಎದುರಿಸಿ ಅವರ 
ತಂತ್ರಗಳನ್ನು ತಡೆಯಲು ಶುದ್ಧ ಸ್ವಭಾವಗಳಿಂದ "ಸಾಧ್ಯವಿದೆ. ಅದಕ್ಕಾಗಿ ಎಲ್ಲ 
ಧರ್ಮದಲ್ಲಿರುವ ಶುದ್ದ ಸ್ವಭಾವಿಗಳ ಒಂದು ಒಕ್ಕೂಟವು ನಿರ್ಮಾಣವಾಗಬೇಕು. 
ಶುದ್ದ ಸ್ವಭಾವದ ಈ ಮಂದಿ ಪರಸ್ಪರರ ಧರ್ಮವನ್ನು ಚೆನ್ನಾಗಿ ಕಲಿಯಬೇಕು. 
ಜಾಶೀಯತೆ, ಕೋಮುವಾದ ಮತ್ತು ಮತಾಂಧತೆ ತಲೆಯೆತ್ತುವ ಎಲ್ಲ ಕಡೆಗಳಿಗೂ ಈ 
ಶುದ್ಧ ಧರ್ಮ ಸ್ವಭಾವದವರು ಶಾಂತಿ ಸ್ಥಾಪಿಸುವ ಯೋಧರಂತೆ ಧಾವಿಸಿ ಹೋಗಿ 
ಕೆಲಸ ಮಾಡಬೇಕು. ಜಾತ್ಮತೀತತೆಯನ್ನು ಬಹಳ ಪ್ರಾಮಾಣಿಕ ಮತ್ತು ಪರಿಶುದ್ಧವೆಂದು 
ಸ್ವೀಕರಿಸಿದವರೂ ನಮ್ಮ ಮಧ್ಯೆ ಇದ್ದಾರೆ. ಶುದ್ಧ ಧರ್ಮ ಸ್ವಭಾವದವರು ಮತ್ತು ಇವರು 
ಈ 'ವಿಷಯದಲ್ಲಿ ಪರಸ್ಪರ ಸಹಾಯ ಸಹಕಾರಗಳಿಂದ ಸಕ್ರಿಯರಾಗಬೇಕು. 
ಓರ್ವ ಮುಸ್ಲಿಮನು ಪವಿತ್ರ ಕುರ್‌ಆನನ್ನು ಆಳವಾಗಿ ಅಭ್ಯಸಿಸುವಂತೆಯೇ, ಇತರ 
ಧರ್ಮಗ್ರಂಥಗಳಿನ್ನೂ ಕಲಿಯಬೇಕು. ಇತರ ಧರ್ಮಿಯರು ಅದೇ ವಿಧಾನವನ್ನು 
ಅನುಸರಿಸಬೇಕು. ಧರ್ಮವನ್ನು ದುರುಪಯೋಗಿಸಿ ಅದನ್ನು ಶೋಷಕ ಉಪಕರಣವನ್ನಾಗಿ 
ಮಾಡುವ ಕುತಂತ್ರಗಳನ್ನು ಸೋಲಿಸಲು ಶುದ್ಧ ಧರ್ಮ ವಿಶ್ವಾಸಿಗಳು ಮತ್ತು ಜಾತ್ಯಶೀತರ 
ಒಕ್ಕೊಟಗಳಿಗೆ ಸಾಧ್ಯವಾಗಬೇಕು: ಅವು ಈ ಬಗ್ಗೆ ಜನಜಾಗೃತಿ ಮೂಡಿಸಬೇಕು. ٭‎ 

ಧರ್ಮಾಂಧತೆ, ಧಾರ್ಮಿಕ ಪೈಶಾಚಿಕತೆ ಮತ್ತು ಧಾರ್ಮಿಕ ರಾಕ್ಷಸೀಯತೆಯನ್ನು ಶುದ್ಧ 
ಧರ್ಮ ಮತ್ತು ಶುದ್ಧ ಜಾತ್ಕತೀತತೆಯಿಂದ ಪ್ರತಿರೋಧಿಸಲು ಸಾಧ್ಯವಿದೆ. ಒಟ್ಟಿನಲ್ಲಿ 
ಮಾನವನು ಮಾನವನನ್ನು ದ್ವೇಷಿಸುವ ಭಾರತವನ್ನು ಮಾನವನು ಮಾನವನನ್ನು ಪ್ರೀತಿಸಿ 
ಬಲ ಪಡಿಸುವ ಭಾರತವನ್ನಾಗಿ ಮಾಡಲು ಧರ್ಮವನ್ನೇ ಬಳಿಸದೆ ಬೇರೆ ದಾರಿಯಿಲ್ಲ. 


3 


